ಕರ್ನಾಟಕ ವಿಧಾನ ಪರಿಷತ್ತು 


[ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1241 (1421) 


ಮಾನ್ಯ ಸೆದಸ್ಸರ ಹೆಸರು 


ಗೌಡ ಫಿ.ಎಂ 


ಸಭೆಯಿಂದ 


9೫ ಮುನಿರಾಜು 
(ವಿಧಾನ 
ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


| 10/03/2022 


| ಮಾನ್ಯ ಕಾರ್ಮಿಕ ಸಚಿವರು 


ಪಾತ್ತಕಸುವಸಚವರು 


| 3 ted 


T ಪ್ರಶ್ನೆ 


ಉತ್ತರ 


ಕಾರ್ಮಿಕರ 
ಸರ್ಕಾರದಿಂದ 


ರಾಜ್ಯದಲ್ಲಿ ಕಟ್ಟಡ 
ಕಲ್ಯಾಣಕ್ಕಾಗಿ ರಾಜ್ಯ 
ಒದಗಿಸಲಾಗುತ್ತಿರುವ' 
ಸೌಲಭ್ಯಗಳನ್ನು ಪಡೆಯುವುದಕ್ಕಾಗಿ 
ನಕಲಿ ಕಟ್ಟಡ ಕಾರ್ಮಿಕರ ನೋಂದಣಿ 
ಹಾವಳಿ ಹೆಚ್ಚಾಗುತ್ತಿದ್ದು, ಇದರಿಂದ 
ಯೋಜನೆಗಳು ಅನರ್ಹರ 
ಪಾಲಾಗುತ್ತಿರುವುದು' ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಯೋಜನೆಗಳ 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿಗೆ ನಕಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ, ಕಾರ್ಮಿಕರು 
ನೋಂದಣಿಯಾಗುತ್ತಿರುವುದು ಮತ್ತು ಸೌಲಭ್ಯಗಳಿಗಾಗಿ ಅರ್ಜಿ 
ಸಲ್ಲಿಸುತ್ತಿರುವುದು" ಮಂಡಳಿಯ ಗಮನಕ್ಕೆ ಬಂದಿರುತ್ತದೆ. 


| 


ಬಂದಿದ್ದಲ್ಲಿ ನಕಲಿ ಕಾರ್ಮಿಕರನ್ನು ಪತ್ತೆ 
ಹಚ್ಚುವ ನಿಟ್ಟಿನಲ್ಲಿ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; 


ನಕಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಮಂಡಳಿಯಲ್ಲಿ 
ನೋಂದಣಿಯಾಗುವುದನ್ನು ಮತ್ತು ಸೌಲಭ್ಯಗಳನ್ನು 
ಪಡೆಯುವುದನ್ನು. ತಡೆಯುವ ನಿಟ್ಟಿನಲ್ಲಿ ಕಟ್ಟಡ ಮತ್ತು ಇತರೆ 
ನಿರ್ಮಾಣ ಕಾರ್ಮಿಕರು (ಉದ್ಯೋಗದ ಕ್ರಮೀಕರಣ ಮತ್ತು ಸೇವಾ 
ಷರತ್ತುಗಳು) ಕಾಯ್ದೆ, "1996 ರಡಿ ಅವಕಾಶ ಕಲ್ಲಿಸಲಾಗಿದ್ದು, ಸದರಿ 
ಕಾಯ್ದೆಯಲ್ಲಿ . ನಿಗದಿಪಡಿಸಿರುವ ಅರ್ಹತೆ ಮತ್ತು 
ಮಾನದಂಡಗಳನ್ವಯ ಸೇವಾ ಸಿಂಧು ತಂತ್ರಾಂಶದಲ್ಲಿ 
ಸಲ್ಲಿಸಲಾಗಿರುವ ಅರ್ಜಿ ಮತ್ತು ದಾಖಲೆಗಳನ್ನು ಪರಿಶೀಲಿಸಿ 
ನೋಂದಾಣಾಧಿಕಾರಿಗಳಾದ ಹಿರಿಯ ಕಾರ್ಮಿಕ ನಿರೀಕ್ಷಕರು/ 
ಕಾರ್ಮಿಕ ನಿರೀಕ್ಷಕರು ನೋಂದಣಿ ಮಾಡುತ್ತಿದ್ದಾರೆ. ಅನರ್ಹ 
ಫಲಾನುಭವಿಗಳಿಗಾಗಿ ಅರ್ಜಿ' ಸಲ್ಲಿಸಿದಲ್ಲಿ ಅವರ ಅರ್ಜಿಯನ್ನು 
ಸೂಕ್ತ ಕಾರಣಗಳೊಂದಿಗೆ ತಿರಸ್ಕರಿಸಲಾಗುತ್ತಿದೆ. 


— 
ಇದಲ್ಲದೇ, ನಕಲಿ ಕಟ್ಟಡ .ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು 

p ನೋಂದಣಿಯಾಗುವುದನ್ನು ತಡೆಗಟ್ಟಲು, ನೋಂದಣಿಗಾಗಿ 
ಸ್ಕೀಕೃತವಾದ ಅರ್ಜಿಗಳನ್ನು ವಿಲೇವಾರಿ ಮಾಡುವಾಗ ಪರಿಶೀಲನೆ 


ಪತ್ತೆ ಹಚ್ಚಿರುವ ನಕಲಿ ಕಾರ್ಮಿಕರ 
ಸಂಖ್ಯೆ ಎಷ್ಟು; (ವರ್ಷವಾರು ಪ್ರತ್ಯೇಕ 
ವಿವರ ಸು 


ನಡೆಸಿ ಅವಶ್ಯವಿದ್ದಲ್ಲಿ ಸತ್ಯಾಸತ್ಯತೆಯನ್ನು ಖಾತರಿ ಪಡಿಸಿಕೊಳ್ಳಲು 
| ಸ್ಥಳ ತಪಾಸಣೆ ಕೂಡ ನಡೆಸಿ, ನೋಂದಣಿಗೆ ಕ್ರಮವಹಿಸುವಂತೆ 
Hae 'ಸಕಲಿ ಅರ್ಜಿಗಳೆಂದು ಕಂಡು ಬಂದಲ್ಲಿ ಅಂತಹ 
ಅರ್ಜಿಗಳನ್ನು ತಿರಸ್ಕರಿಸುವಂತೆ ಮಂಡಳಿಯಿಂದ ಈಗಾಗಲೇ 
ಸುತ್ತೋಲೆಯನ್ನು ಕ್ಷೇತ್ರ ಅಧಿಕಾರಿಗಳಿಗೆ ದಿನಾಂಕ: 04-10-2021 
ರಂದು ಹೊರಡಿಸಲಾಗಿರು್ತದೆ 
/ T ಸ ir 
ಕ) ನಕಲಿ ಕಾರ್ಮಿಕರು | ನಕಲಿ ಕಾರ್ಮಿಕರು ನೋಂದಣಿಯಾಗಲು ಇಲಾಖೆಯ 
ನೋಂದಣಿಯಾಗಲು ಸಹಕರಿಸಿದ | ಅಧಿಕಾರಿಗಳು ಸಹಕರಿಸಿದ ಬಗ್ಗೆ ವರದಿಗಳು ಮಂಡಳಿಯಲ್ಲಿ 
| ಇಲಾಖೆ ಅಧಿಕಾರಿಗಳ ವಿರುದ್ಧ | ಇರುವುದಿಲ್ಲ. 
ಕ್ರಮಗಳೇನು; 
ರ್‌ 
ಈ) | ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ | ಕಳೆದ ಮೂರು ವರ್ಷ ಗಳಲ್ಲಿ ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದ 


ಕಾರ್ಮಿಕರ ದಾಖಲೆಗಳನ್ನು ಪರಿಶೀಲಿಸಿ, 
ದಾಖಲೆಗಳನ್ನು ಸಲ್ಲಿಸಿದ ಒಟ್ಟು 2,90,841 ಅ 
ರ್ಯಲಿ 


ಸಮರ್ಪಕವಲ್ಲದ 
ನರ್ಹ ಅರ್ಜಿಗಳನ್ನು 


ಉ) | ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ 


ನಕಲಿ . ಕಾರ್ಮಿಕರ ನೋಂದಣಿಗೆ 
ಸಹಕರಿಸಿದ ಬಗ್ಗೆ ಇಲಾಖೆಯ 
ಅಧಿಕಾರಿಗಳ ವಿರುದ್ಧ ಕ್ರಮ 


ಜರುಗಿಸಿರುವ ಪ್ರಕರಣಗಳು ಇ ಇವೆಯೇ 
(ವಿವರ ನೀಡುವುದು) 


ಈ ರೀತಿಯ ಪ್ರಕರಣಗಳು ಮಂಡಳಿಯಲ್ಲಿ ವರದಿಯಾಗಿರುವುದಿಲ್ಲ 


ಕಾಇ 155 ವಿಲ್‌ಇಟ 2022 


(ಅರಬ್ಯೆ ಶಿವರಾಂ ಹೆಬ್ಬಾರ್‌) 
ಕಾರ್ಮಿಕ ಸಚಿವರು 


